Kerala Gazette No. 4 dated 24th January, 2017. 
PART I 


Section ji 


GOVERN 


Boad 


FB 


. 


* ಇಂಥ 

OF KERALA 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಎ) ಇಲಾಖೆ 


ಅಧಿಸೂಚನೆ 


ನಂಬ್ರ 20165 / ಲೆಗ್ , ಎ2 /2015 /ಕಾನೂನು. 


ತಿರುವನಂತಪುರಂ , 


2016 ಜನವರಿ 9 , 
1191 ಧನು 24 / 
1937 ಪುಷ್ಯ 19. 


2016 ಜನವರಿ 9ನೇ ದಿನಾಂಕದಂದು ರಾಜ್ಯಪಾಲರು ಪ್ರಖ್ಯಾಪಿಸಿದಂತಹ ಈ ಕೆಳಗಿನ 
ಅಧ್ಯಾದೇಶವನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು. 


ರಾಜ್ಯಪಾಲರ ಆಜ್ಞಾಪ್ರಕಾರ, 


ಡಿ. ಸಾಜು, 
ವಿಶೇಷ ಕಾರ್ಯದರ್ಶಿ (ಕಾನೂನು). 


2016ರ 1ನೇ ನಂಬ್ರ ಅಧ್ಯಾದೇಶ 

2016ರ ಕೇರಳ ಸ್ಟಾಂಪು (ತಿದ್ದುಪಡಿ) ಅಧ್ಯಾದೇಶ 
ಭಾರತ ಗಣರಾಜ್ಯದ ಅರುವತ್ತಾರನೇ ವರ್ಷದಲ್ಲಿ ಕೇರಳ ರಾಜ್ಯಪಾಲರಿಂದ ಪ್ರಖ್ಯಾಪಿಸಲ್ಪಟ್ಟಿತು. 
1959ರ ಕೇರಳ ಸ್ಟಾಂಪು ಅಧಿನಿಯಮವನ್ನು ಮತ್ತಷ್ಟು ತಿದ್ದುಪಡಿಮಾಡುವುದಕ್ಕಿರುವ 

ಒಂದು 

ಅಧ್ಯಾದೇಶ 
ಪೀಠಿಕೆ. 2015ರ ಕೇರಳ ಸ್ಟಾಂಪು (ತಿದ್ದುಪಡಿ) ಅಧ್ಯಾದೇಶ ( 2015ರ 13) ವನ್ನು 
2015 ಸೆಪ್ಟೆಂಬರ್ 19ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದುದರಿಂದಲೂ ; 

2015 ನವೆಂಬರ್ 30ನೇ ದಿನಾಂಕದಂದು ಆರಂಭವಾಗಿ 2015 ಡಿಸೆಂಬರ್ 17ನೇ 
ದಿನಾಂಕದಂದು ಮುಕ್ತಾಯಗೊಂಡ ವಿಧಾನಸಭೆಯ ಅಧಿವೇಶನದಲ್ಲಿ ಪ್ರಸ್ತುತ ಅಧ್ಯಾದೇಶದ 
ಬದಲು ಕೇರಳ ವಿಧಾನಸಭೆಯ ಒಂದು ಅಧಿನಿಯಮವನ್ನು ತರುವುದಕ್ಕಿರುವ ಒಂದು 
ಮಸೂದೆಯನ್ನು ಮಂಡಿಸಲು ಹಾಗು ಅಂಗೀಕರಿಸಲು ಸಾಧ್ಯವಾಗದುದರಿಂದಲೂ , 

- ಭಾರತ ಸಂವಿಧಾನದ 213ನೇ ಅನುಚ್ಛೇದದ (2) ನೇ ಖಂಡದ ಉಪಖಂಡ ( ಎ) ಯ 
ಪ್ರಕಾರ ಪ್ರಸ್ತುತ ಅಧ್ಯಾದೇಶದ ಪ್ರಾಬಲ್ಯವು 2016 ಜನವರಿ 11ನೇ ದಿನಾಂಕದಂದು 
ಮುಕ್ತಾಯವಾಗಿರುವುದರಿಂದಲೂ 

ಪ್ರಸ್ತುತ ಅಧ್ಯಾದೇಶದ ನಿಬಂಧನೆಗಳನ್ನು ಜಾರಿಯಲ್ಲಿರಿಸದಿದ್ದಲ್ಲಿ ತೊಂದರೆಗಳು 
ಉಂಟಾಗಬಹುದಾದುದರಿಂದಲೂ ; 

ಕೇರಳ ರಾಜ್ಯ ವಿಧಾನಸಭೆಯು ಅಧಿವೇಶನದಲ್ಲಿಲ್ಲದಿರುವುದರಿಂದ ಹಾಗು ತಾನು ತುರ್ತು 
ಕ್ರಮ ಕೈಗೊಳ್ಳುವ ಅವಶ್ಯಕವಾದ ಸನ್ನಿವೇಶವು ಜಾರಿಯಲ್ಲಿದೆಯೆಂದು ಕೇರಳ ರಾಜ್ಯಪಾಲರಿಗೆ 
ಮನವರಿಕೆಯಾಗಿರುವುದರಿಂದಲೂ ; 

ಈಗ, ಆದುದರಿಂದ, ಭಾರತ ಸಂವಿಧಾನದ 213ನೇ ಅನುಚ್ಛೇದದ (1) ನೇ ಖಂಡದ 
ಪ್ರಕಾರ ನೀಡಲ್ಪಟ್ಟ ಅಧಿಕಾರಗಳನ್ನು ವಿನಿಯೋಗಿಸಿ ಕೇರಳ ರಾಜ್ಯಪಾಲರು ಈ ಕೆಳಗಿನ 
ಅಧ್ಯಾದೇಶವನ್ನು ಪ್ರಖ್ಯಾಪಿಸುವರು: 

10 


1. ಸಣ್ಣ ಹೆಸರು ಮತ್ತು ಪ್ರಾರಂಭ. (1 ) ಈ ಅಧ್ಯಾದೇಶವನ್ನು 2016ರ ಕೇರಳ 
ಸ್ಟಾಂಪು (ತಿದ್ದುಪಡಿ) ಅಧ್ಯಾದೇಶವೆಂದು ಕರೆಯಬಹುದು. 

(2) ಇದು 2015 ಸೆಪ್ಟೆಂಬರ್ 19ನೇ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿ 
ಭಾವಿಸತಕ್ಕದ್ದು. 

2. ತಾತ್ಕಾಲಿಕವಾಗಿ ತಿದ್ದುಪಡಿಮಾಡಬೇಕಾದ 1959ರ 17ನೇ ಅಧಿನಿಯಮ. ಈ 
ಅಧ್ಯಾದೇಶವು ಜಾರಿಯಲ್ಲಿರುವ ಕಾಲದಲ್ಲಿ, 1959ರ ಕೇರಳ ಸ್ಟಾಂಪು ಅಧಿನಿಯಮ (1959ರ 17) 
( ಇನ್ನು ಮುಂದೆ ಪ್ರಧಾನ ಅಧಿನಿಯಮವೆಂದು ಉಲ್ಲೇಖಿಸಲ್ಪಡುವುದು)ಕ್ಕೆ ವಿಭಾಗ 3ರಿಂದ 
11ನೇ ವಿಭಾಗಗಳಲ್ಲಿ ನಿರ್ದಿಷ್ಟಪಡಿಸಿದ ತಿದ್ದುಪಡಿಗಳಿಗನುಸಾರವಾಗಿ ಪ್ರಾಬಲ್ಯವಿರುವುದಾಗಿದೆ. 
3. 2ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 2ನೇ ವಿಭಾಗದಲ್ಲಿ, 

( ಎ) ( ಇ) ಖಂಡದಲ್ಲಿ, “ ಅಂಟಿಕೊಳ್ಳುವ ಅಥವಾ ಚಾಪಾ ಸ್ಟಾಂಪು” ಎಂಬ 
ಪದಗಳ ಬದಲು “ ಅಂಟಿಕೊಳ್ಳುವ, ಚಾಪಾ ಅಥವಾ ಇ- ಸ್ಟಾಂಪು” ಎಂಬ ಪದಗಳನ್ನು 
ಹಾಗೂ ಚಿಹ್ನೆಯನ್ನು ಸೇರಿಸತಕ್ಕದ್ದು; 

( ಬಿ) ( ಇ) ಖಂಡದ ನಂತರ , ಈ ಕೆಳಗಿನ ಖಂಡವನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ : 

( ಇಇ) ಇ - ಸ್ಟಾಂಪು” ಎಂದರೆ ಸ್ಟಾಂಪು ಡ್ಯೂಟಿ ಸಂದಾಯವನ್ನು ಸೂಚಿಸಲು 
ಟ್ರಷರಿ ಇಲಾಖೆ, ಕೇರಳ ಸರಕಾರ ಅಥವಾ ಈ ಉದ್ದೇಶಕ್ಕಾಗಿ ಕೇರಳ ಸರಕಾರ ನೇಮಿಸಿದ 
ಇತರ ಯಾವುದೇ ಏಜನ್ಸಿಯು ಹೊರಡಿಸಿದ ವಿದ್ಯುನ್ಮಾನ ರಚಿತ ಮುದ್ರೆ ಅಥವಾ ಚಲನ್ 
ಎಂದರ್ಥ; ”; 

( ) (1)ನೇ ಖಂಡದ ನಂತರ, ಈ ಕೆಳಗಿನ ಖಂಡವನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ : 

“(iಎ) ರೆಜಿಸ್ಟ್ರೇಷನ್ ಇನ್ಸ್ ಪೆಕ್ಟರ್ ಜನರಲ್ ” ಎಂದರೆ 1908ರ ನೋಂದಣಿ 
ಅಧಿನಿಯಮ (1908ರ XVIನೇ ಕೇಂದ್ರ ಅಧಿನಿಯಮ) ದ 3ನೇ ವಿಭಾಗ ಪ್ರಕಾರ ನೇಮಿಸಿದ 
ರೆಜಿಸ್ಟ್ರೇಷನ್ ಇನ್ಸ್‌ಸ್ಪೆಕ್ಟರ್ ಜನರಲ್ ಎಂದರ್ಥ ”; 

( ಡಿ) ( ಪಿ) ಖಂಡದ ನಂತರ, ಈ ಕೆಳಗಿನ ಖಂಡವನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ : 


ಟ 


“ ( ಪಿಎ) “ನೋಂದಣಿ ಅಧಿಕಾರಿ ” ಎಂದರೆ , 1908ರ ನೋಂದಣಿ 
ಅಧಿನಿಯಮ (1908ರ XVIನೇ ಕೇಂದ್ರ ಅಧಿನಿಯಮ) ದ 6ನೇ ವಿಭಾಗ ಪ್ರಕಾರ ನೇಮಿಸಿದ 
ಅಧಿಕಾರಿ ಎಂದರ್ಥ ”, 

( ಇ) (ಕ್ಯಕ್ಕೂ ) ಖಂಡದಲ್ಲಿ, 

(i) “ ಗುರುತು, ಮೊಹರು ಅಥವಾ ಹಿಂಬರಹ " ಎಂಬ ಪದಗಳ ಬದಲು 
“ ಗುರತು, ಮೊಹರು, ಹಿಂಬರಹ ಅಥವಾ ಮುದ್ರೆ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು. 

( i ) “ ಅಂಟಿಕೊಳ್ಳುವ ಅಥವಾ ಚಾಪಾ ಸ್ಟಾಂಪು” ಎಂಬ ಪದಗಳಿಗೆ ಹಾಗೂ 
ಚಿಹ್ನೆಯ ಬದಲು ಅಂಟಿಕೊಳ್ಳುವ, ಚಾಪಾ ಅಥವಾ ಇ - ಸ್ಟಾಂಪು” ಎಂಬೀ ಪದಗಳನ್ನು 
ಹಾಗೂ ಚಿಹ್ನೆಯನ್ನು ಸೇರಿಸತಕ್ಕದ್ದು. 

4 . 10ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 10ನೇ ವಿಭಾಗದಲ್ಲಿ , 
(2) ನೇ ಉಪ- ವಿಭಾಗದ ( ಬಿ) ಖಂಡದಲ್ಲಿ “ ಚಾಪಾ ಸ್ಟಾಂಪುಗಳು ” ಎಂಬ ಪದಗಳ ನಂತರ, 
“ ಅಥವಾ ಇ - ಸ್ಟಾಂಪುಗಳು ” ಎಂಬ ಪದಗಳನ್ನು ಹಾಗೂ ಚಿಹ್ನೆಯನ್ನು ಸೇರಿಸತಕ್ಕದ್ದು. 

5. 10ಬಿ ಎಂಬ ಹೊಸ ವಿಭಾಗದ ಸೇರ್ಪಡೆ. ಪ್ರಧಾನ ಅಧಿನಿಯಮದ 10ಎ 
ವಿಭಾಗದ ನಂತರ , ಈ ಕೆಳಗಿನ ವಿಭಾಗವನ್ನು ಸೇರಿಸತಕ್ಕದ್ದು, ಅದೇನೆಂದರೆ : 

“10ಬಿ. ದಾಖಲೆ ಕಾಯ್ದಿಡುವ ಕೇಂದ್ರ ಏಜನ್ಸಿಯ ನೇಮಕಾತಿ. ಸರಕಾರವು, 
ಇ - ಸ್ಟಾಂಪುಗಳನ್ನು ಹೊರಡಿಸುವ ಸಲುವಾಗಿ, ಅಧಿಕೃತ ಗಜೆಟಿನ ಅಧಿಸೂಚನೆಯ ಮುಖೇನ 
ನಿಗದಿಪಡಿಸಬಹುದಾದ ಅಂತಹ ಕರ್ತವ್ಯಗಳನ್ನು ಹಾಗೂ ಕಾರ್ಯಗಳನ್ನು ಒಳಗೊಂಡ ಟ್ರಷರಿ 
ಇಲಾಖೆಯನ್ನು ಅಥವಾ ಇತರ ಯಾವುದೇ ಏಜನ್ಸಿಯನ್ನು ದಾಖಲೆ ಕಾಯ್ದಿಡುವ ಕೇಂದ್ರ 
ಏಜನ್ಸಿಯಾಗಿ ನೇಮಿಸಬಹುದಾಗಿದೆ. ”. 

6, 12ಎ , ಎಂಬ ಹೊಸ ವಿಭಾಗದ ಸೇರ್ಪಡೆ. ಪ್ರಧಾನ ಅಧಿನಿಯಮದ 12ನೇ 
ವಿಭಾಗದ ನಂತರ , ಈ ಕೆಳಗಿನ ವಿಭಾಗವನ್ನು ಸೇರಿಸತಕ್ಕದ್ದು, ಅದೇನೆಂದರೆ: 

“ 12ಎ, ಇ -ಸ್ಟಾಂಪ್‌ನ ರೂಪಗೆಡಿಸುವಿಕೆ . - (1) ನೋಂದಣಿ ಅಧಿಕಾರಿಯವರು 
ಅಥವಾ ಸರಕಾರ ಅಧಿಕೃತಗೊಳಿಸಿದ ಇತರ ಯಾವುದೇ ಅಧಿಕಾರಿಯವರು, ನಿಗದಿಪಡಿಸಬಹುದಾದ 
ಅಂತಹ ರೀತಿಯಲ್ಲಿ ದಾಖಲೆಯಲ್ಲಿನ ಯಾವುದೇ ಇ- ಸ್ಟಾಂಪನ್ನು , ಆನ್ಲೈನ್ ಕಂಪ್ಯೂಟರ್ 
ಪರಿಶೀಲನೆ ವ್ಯವಸ್ಥೆಯ ಮುಖೇನ ಅದನ್ನು ಪುನಃ ಉಪಯೋಗಿಸಲು ಸಾಧ್ಯವಾಗದಂತೆ 
ರೂಪಗೆಡಿಸತಕ್ಕದ್ದು. 


( 2) ಯಾವುದೇ ದಾಖಲೆಯು ರೂಪಗೆಡಿಸಲು ಸಾಧ್ಯವಾದಂತಹ ಇ - ಸ್ಟಾಂಪನ್ನು 
ಹೊಂದಿದ್ದಲ್ಲಿ, ಅಂತಹ ಸ್ಟಾಂಪ್‌ಗೆ ಸಂಬಂಧಿಸಿದಂತೆ , ಸ್ಟಾಂಪಿಲ್ಲದುದಾಗಿ ಭಾವಿಸತಕ್ಕದ್ದು.”. 
7. 13ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 13ನೇ ವಿಭಾಗದಲ್ಲಿ , 

( ಎ) ಪಾರ್ಶ್ವ ಶೀರ್ಷಿಕೆಯಲ್ಲಿ, “ ಚಾಪಾ ಸ್ಟಾಂಪುಗಳು ” ಎಂಬ ಪದಗಳ ನಂತರ 
“ ಅಥವಾ ಇ- ಸ್ಟಾಂಪುಗಳು” ಎಂಬ ಪದಗಳನ್ನು ಹಾಗೂ ಚಿಹ್ನೆಯನ್ನು ಸೇರಿಸತಕ್ಕದ್ದು; 

( ಬಿ) ಅಸ್ತಿತ್ವದಲ್ಲಿನ ಷರತ್ತಿನಲ್ಲಿ “ ಚಾಪಾ ಸ್ಟಾಂಪು ” ಎಂಬ ಪದಗಳ ನಂತರ 
“ ಅಥವಾ ಇ- ಸ್ಟಾಂಪು” ಎಂಬ ಪದಗಳನ್ನು ಹಾಗೂ ಚಿಹ್ನೆಯನ್ನು ಸೇರಿಸತಕ್ಕದ್ದು. 

8. 16ನೇ ವಿಭಾಗದ ತಿದ್ದುಪಡಿ - 16ನೇ ವಿಭಾಗದ ಅಸ್ತಿತ್ವದಲ್ಲಿನ ನಿಬಂಧನೆಯನ್ನು 
ಅದರ ( 1 ) ನೇ ಉಪ– ವಿಭಾಗವೆಂದು ಅಂಕಿತಗೊಳಿಸತಕ್ಕದ್ದು ಹಾಗೂ ( 1 ) ನೇ 
ಉಪ- ವಿಭಾಗವೆಂದು ಅಂಕಿತಗೊಳಿಸಿದ ನಂತರ , ಈ ಕೆಳಗಿನ ಉಪ- ವಿಭಾಗವನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ : 

( 2 ) ಖೋಟಾ ಸ್ಟಾಂಪ್ ಡ್ಯೂಟಿ ಯಾವುದೇ ಇದ್ದಲ್ಲಿ ನೋಂದಣಿ 
ಅಧಿಕಾರಿಯವರು ಅದನ್ನು ಸ್ವೀಕರಿಸತಕ್ಕದ್ದು ಹಾಗೂ ನೋಂದಣಿ ಅಧಿಕಾರಿ ಅದರ ವಿವರಗಳನ್ನು 
ಇ- ಸ್ಟಾಂಪ್ ಚಲನ್‌ನಲ್ಲಿ ಅಡಿ ಟಿಪ್ಪಣಿಯಾಗಿ ಹಿಂಬರಹ ಮಾಡತಕ್ಕದ್ದು.”. 

9, 47ನೇ ವಿಭಾಗದ ತಿದ್ದುಪಡಿ. ಪ್ರಧಾನ ಅಧಿನಿಯಮದ 47ನೇ ವಿಭಾಗದಲ್ಲಿ, 
“ ಚಾಪಾ ಸ್ಟಾಂಪುಗಳು ” ಎಂಬ ಪದಗಳ ನಂತರ, “ಅಥವಾ ಇ- ಸ್ಟಾಂಪುಗಳು ” ಎಂಬ ಪದಗಳನ್ನು 
ಹಾಗೂ ಚಿಹ್ನೆಯನ್ನು ಸೇರಿಸತಕ್ಕದ್ದು. 

10 . 54ನೇ ವಿಭಾಗದ ತಿದ್ದುಪಡಿ , ಪ್ರಧಾನ ಅಧಿನಿಯಮದ 54ನೇ ವಿಭಾಗದ, 
(2) ನೇ ಉಪ- ವಿಭಾಗದಲ್ಲಿ, “ ಸರಕಾರದ ಅಥವಾ ಸರಕಾರ ನಿರ್ದಿಷ್ಟಪಡಿಸಬಹುದಾದಂತಹ 
ಇತರ ಪ್ರಾಧಿಕಾರದ ತೀರ್ಮಾನಕ್ಕಾಗಿ ” ಎಂಬ ಪದಗಳ ಬದಲು, ಸರಕಾರದ, ರೆಜಿಸ್ಟ್ರೇಷನ್ 
ಇನ್ಸ್ಪೆಕ್ಟರ್ ಜನರಲ್‌ನ ಅಥವಾ ಸರಕಾರ ನಿರ್ದಿಷ್ಟಪಡಿಸಬಹುದಾದಂತಹ ಇತರ 
ಪ್ರಾಧಿಕಾರದ ತೀರ್ಮಾನಕ್ಕಾಗಿ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು. 

11 . 61ನೇ ವಿಭಾಗದ ಬದಲು ಹೊಸ ವಿಭಾಗದ ಸೇರ್ಪಡೆ. ಪ್ರಧಾನ 
ಅಧಿನಿಯಮದ 61ನೇ ವಿಭಾಗದ ಬದಲು, ಈ ಕೆಳಗಿನ ವಿಭಾಗವನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ : 

13 


61. ಅಂಟಿಕೊಳ್ಳುವ ಸ್ಟಾಂಪನ್ನು ರದ್ದುಗೊಳಿಸಲು ಅಥವಾ ಇ - ಸ್ಟಾಂಪ್‌ನ್ನು 
ರೂಪಗೆಡಿಸಲು ತಪ್ಪಿದಲ್ಲಿ ದಂಡ. -12ನೇ ವಿಭಾಗ ಪ್ರಕಾರ ಅಂಟಿಕೊಳ್ಳುವ ಸ್ಟಾಂಪನ್ನು 
ರದ್ದುಗೊಳಿಸಲು ಅಥವಾ 12ಎ ವಿಭಾಗ ಪ್ರಕಾರ ಇ- ಸ್ಟಾಂಪನ್ನು ರೂಪಗೆಡಿಸಲು ಅಗತ್ಯಪಡಿಸಿದ 
ಯಾವುದೇ ನೋಂದಣಿ ಅಧಿಕಾರಿಯು, ಆ ವಿಭಾಗದಲ್ಲಿ ನಿಗದಿಪಡಿಸಿದಂತಹ ರೀತಿಯಲ್ಲಿ 
ಅಂತಹ ಸ್ಟಾಂಪನ್ನು ರದ್ದುಗೊಳಿಸಲು ಅಥವಾ ರೂಪಗೆಡಿಸಲು ತಪ್ಪಿದಲ್ಲಿ, ಆತನನ್ನು 
ಅಂಟಿಕೊಳ್ಳುವ ಸ್ಟಾಂಪು ಅಥವಾ ಇ- ಸ್ಟಾಂಪಿನ ಮೌಲ್ಯಕ್ಕೆ ಸಮಾನವಾದ ಮೊತ್ತದಷ್ಟು 
ಜುಲ್ಮಾನೆಯನ್ನು ಹೊರಿಸಿ ಶಿಕ್ಷಿಸತಕ್ಕದ್ದು. 

4. ರದ್ಧತಿ ಮತ್ತು ರಕ್ಷಣೆ (1) 2015ರ ಕೇರಳ ಸ್ಟಾಂಪು ( ತಿದ್ದುಪಡಿ) ಅಧ್ಯಾದೇಶ 
(2015ರ 13 ) ವನ್ನು ಈ ಮೂಲಕ ರದ್ದುಗೊಳಿಸಲಾಗಿದೆ. 

(2 ) ಆ ರೀತಿ ರದ್ದುಗೊಳಿಸಿದ್ದರೂ , ಪ್ರಸ್ತುತ ಅಧ್ಯಾದೇಶದ ಪ್ರಕಾರ 
ತಿದ್ದುಪಡಿಮಾಡಲ್ಪಟ್ಟ ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿದ ಯಾವುದೇ ಕಾರ್ಯ ಅಥವಾ 
ಕೈಗೊಂಡ ಯಾವುದೇ ಕ್ರಮವು ಈ ಅಧ್ಯಾದೇಶದ ಪ್ರಕಾರ ತಿದ್ದುಪಡಿಮಾಡಲ್ಪಟ್ಟ ಪ್ರಧಾನ 
ಅಧಿನಿಯಮದ ಪ್ರಕಾರ ಮಾಡಿರುವುದಾಗಿ ಅಥವಾ ಕೈಗೊಂಡಿರುವುದಾಗಿ ಭಾವಿಸತಕ್ಕದ್ದು. 


ಪಿ . ಸದಾಶಿವಂ, 
ರಾಜ್ಯಪಾಲರು. 


